ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ರೈತರು ಸಹಕಾರ ಸಂಘಗಳಿಂದ ಪಡೆದ ಸಾಲ ಮನ್ನಾ ಬಗ್ಗೆ 

ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು):- 

180(302) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) ರಾಜ್ಯ ಸರ್ಕಾರ ರೈತರು ಸಹಕಾರ ಸಂಘಗಳಿಂದ ಪಡೆದ ಸಾಲವನ್ನು ಮನ್ನಾ ಮಾಡಲಾಗಿದೆಯೇ; 
(ಆ) ರೈತರ ಸಾಲ ಮನ್ನಾ ಯೋಜನೆಯ ಮಾನದಂಡಗಳೇನು ; (ವಿವರ ನೀಡುವುದು) 

(ಇ) ಯಾವ ಯಾವ ಸಹಕಾರಿ ಸಂಘ ಹಾಗೂ ಬ್ಯಾಂಕ್‌ಗಳಿಂದ ಪಡೆದ ಸಾಲವನ್ನು ಮನ್ನಾ ಮಾಡಲಾಗಿದೆ; 


(ಈ) ತಲಾ ಎಷ್ಟು ಮೊತ್ತದ, ಯಾವ ಅವಧಿಯ ಯಾವ ಸಾಲವನ್ನು ಮನ್ನಾ ಮಾಡಲಾಗಿದೆ ; (ಪೂರ್ಣ ವಿವರ 
ನೀಡುವುದು) 


(ಉ) ಸದರಿ ಯೋಜನೆ ಫಲಾನುಭವಿಗಳ ಒಟ್ಟಿ ಸಂಖ್ಯೆ ಹಾಗೂ ಒಟ್ಟಿ ಎಷ್ಟು ಮೊತ್ತದ ಸಾಲ ಮನ್ನಾ 
ಮಾಡಲಾಗಿದೆ? 


